ಕರ್ನಾಟಕ ವಿಧಾನ ಪರಿಷತ್‌ 


11. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ oT] 


ಮಾ ಘೋಟ್ಟೇಕರ ಶ್ರೀಕಾಂತ ಲಕ್ಷ್ಮಣ. (ಸ್ಥಳೀಯ ಸಂಸ್ಥೆಗಳ 
ಕೇತು) 


3. ಉತ್ತರಿಸಬೇಕಾದ ದಿನಾಂಕ : 17-03-2021 K 


4. ಉತ್ತರಿಸಬೇಕಾದ ಸಚಿವರು ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಚಿವರು - 


2. ಸದಸ್ಯರ ಹೆಸರು 


ಈ ಮೊದಲು ಕೇಂಧ್ರ 
ಸರ್ಕಾರದಿಂದ ಮೀನುಗಾರರಿಗೆ 
ಡೀಸೆಲ್‌ಗೆ ಸಬ್ಬಿಡಿ 
ನೀಡಲಾಗುತ್ತಿದ್ದು, ಕೆಲವು . 
ವರ್ಷಗಳಿಂದ ಕೇಂದ್ರ ಸರ್ಕಾರ 
ಸಬ್ಬಿಡಿ ನೀಡುವುದನ್ನು 
ಸ್ಥಗಿತಗೊಳಿಸಿರುವುದರಿಂದ ಕೇಂದ್ರ 
ಹಾಗೂ ರಾಜ್ಯ ಸರ್ಕಾರಗಳು 
ಮಿೀಮಗಾರರಿಗೆ ನೀಡುವ ಡೀಸೆಲ್‌ 
ಮೇಲಿನ ಸಬೈಿಡಿಯನ್ನು ನೀಡಲು 
. ಕುಮ ಕೈಗೊಳ್ಳುವುದೇ? ವಿವರ 
ನೀಡುವುದು 


ಸಂಖ್ಯೆ: ಪಸಂಮೀ ಇ-97 ಮೀಇಯೋ 2021 


ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರಿಕೆ ದೋಣಿಗಳಿಗೆ ನಿರೀಕ್ಲಿತ 
ಮಟ್ಟದಲ್ಲಿ ಮೀನು ಸಿಗುತ್ತಿಲ್ಲವಾದ ಕಾರಣ ಹಾಗೂ ಮೀನುಗಾರಿಕೆ 
ದೋಣಿಗಳು ಬಳಸುವ ಡೀಸೆಲ್‌ ದರ ಮತ್ತು ಇತರೆ ಕಾರ್ಯಚರಣೆ 
ಮತ್ತು ನಿರ್ವಹಣಾ ವೆಚ್ಚಗಳು ಹೆಚ್ಚಿರುವ ಕಾರಣ ಬಹುತೇಕ 
ದೋಣಿಗಳು ಮೀನುಗಾರಿಕೆಯನ್ನು ಸ್ಮಗಿತಗೊಳಿಸಿವೆ. 


ಹಿಂದೆ ಮೀನುಗಾರಿಕೆ ದೋಣಿಗಳಿಗೆ ವಿತರಿಸುವ ಡೀಸೆಲ್‌ ಮೇಲಿನ 
ಕೇಂದ್ರ ಅಬಕಾರಿ ಶುಲ್ಕ ವಿನಾಯಿತಿಯನ್ನು ಕೇಂದ್ರ ಸರ್ಕಾರದಿಂದ 
ನೀಡಲಾಗುತ್ತಿತ್ತು. 2013ರಲ್ಲಿ ಪ್ರತಿ ದೋಣಿಗೆ ಪ್ರತಿ ಲೀಟಿರ್‌ಗೆ ರೂ.3.00 
ರಂತೆ ಪ್ರತಿ ಮಾಹೆಗೆ ಗರಿಷ್ಟ 500ಲೀಟರ್‌ಗೆ ಸಹಾಯಧನ ನೀಡಲು 
ಮತ್ತು ಈ ಸಹಾಯಧನ 20 ಮೀಟರ್‌ಕ್ಕಿಂತ ಕಡಿಮೆ ಉದ್ದವಿರುವ 
ದೋಣಿಗಳಿಗೆ ಮತ್ತು 10ನೇ ಪಂಚವಾರ್ಷಿಕ ಯೋಜನೆಗಿಂತ 
ಮೊದಲು ನೋಂದಣಿ ಹೊಂದಿ ಬಿಪಿಎಲ್‌ ಕಾರ್ಡ್‌ ಹೊಂದಿದ" 
ಮಾಲೀಕರಿಗೆ ಅನ್ನಯವಾಗುತ್ತದೆಂದು ಕೇಂದ್ರ ಸರ್ಕಾರವು ಷರತ್ತು 
ವಿಧಿಸಿದ ಕಾರಣ ಈ ಪ್ರಯೋಜನ ಪಡೆಯಲು ಸಾಧ್ಯವಾಗದೆ 
ಸ್ಮಗಿತಗೊಂಡಿರುತ್ತದೆ. 

ಪ್ರಸ್ತುತ ಮೀನುಗಾರಿಕೆ ದೋಣಿಗಳು ಖರೀದಿಸುವ ಡೀಸೆಲ್‌ 
ಮೇಲಿನ ರಾಜ್ಯ ಮಾರಾಟಕರ ತೆರಿಗೆಯ ಮೊತ್ತವನ್ನು ದೋಣಿಗಳ 
ಮಾಲೀಕರಿಗೆ ನೇರ ನಗದು ವರ್ಗಾವಣೆ (087) ಮೂಲಕ 
ಮರುಪಾಪತಿಸಲಾಗುತ್ತಿದೆ. 


“ನೀಮಗಾರಿಕೆ ಬಂದರು ಮತ್ತು 
- ಒಳನಾಡು ಜಲಸಾರಿಗೆ ಸಚಿವರು 


